KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಆಗಸ್ಟ್ ೫, ೨೦೧೦ ( ಶ್ರಾವಣ ೧೪ , ಶಕ ವರ್ಷ ೧೯೩೨) ಸಂಚಿಕೆ ೩೧ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


KARNATAKA GOVERNOR S SECRETARIAT 

NOTIFICATION 
No. GS 2 AUD 2010 , Bangalore, Dated : 6th July , 2010 
WHEREAS , the Board of Management, University of Agricultural Sciences, Dharwad was 
constituted in terms of Section 12 (1 ) of the University of Agricultural Sciences Act, 2009 vide Notification 
No. GS 2 AUD 2010 dated 20th May, 2010, leaving the position under Section 12(2)(xii) vacant for want of 
appropriate proposal from the Government. 

WHEREAS, the State Government has subsequently conveyed the nominee of the Director 
General, Indian Council for Agricultural Research , New Delhi, on the Board of Management, University of 
Agricultural Sciences, Dharwad , as per the provisions of Section 12 ( 2 )(xii) of the University of Agricultural 
Sciences Act, 2009 . 

Now , therefore , I, H .R . BHARDWAJ, Governor of Karnataka and Chancellor of the University of 
Agricultural Sciences , Dharwad , in exercise of the powers conferred under Section 12 ( 1) of the University 
of Agricultural Sciences Act , 2009 hereby appoint the following person on the Board of Management of 
the University of Agricultural Sciences , Dharwad . 
Section Category 

SI. 

Person appointed 

No . 
12( 2 )( xii ) | One representative from the Indian Dr. V . T. Jadhav, Director, National 

Council for Agricultural Research to Research Center on Pomegranate . N .H . 9, 
be nominated by the Director Bypass Road , Shelgi , Solapur. 
General. 

( ೭೭೧) 


وعع 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೫ , ೨೦೧೦ 

2007 – YOU 
The term of office of the above member shall be until 19 .05 . 2013 . 

H . R . BHARDWAJ 

Governor and Chancellor 
P . R . 650 

V . S . JERE 

Under Secretary to Governor. 
NOTIFICATION 
No. GS 3 AUR 2010 , Bangalore , Dated : 6th July, 2010 
WHEREAS , the Board of Management, University of Agricultural Sciences, Raichur was 
constituted in terms of Section 12 (1) of the University of Agricultural Sciences Act, 2009 vide Notification 
No. GS 3 AUR 2010 dated 20th May , 2010 , leaving the position under Section 12(2 )(xii ) vacant for want of 
appropriate proposal from the Government. 

WHEREAS , the State Government has subsequently conveyed the nominee of the Director 
General, Indian Council for Agricultural Research , New Delhi, on the Board of Management, University of 
Agricultural Sciences, Raichur, as per the provisions of Section 12 (2 )(xii) of the University of Agricultural 
Sciences Act, 2009 in file No. Kri Tho E 129 Kri Vi Vi 2010 . 

Now , therefore, I, H .R . BHARDWAJ, Governor of Karnataka and Chancellor of the University of 
Agricultural Sciences, Raichur, in exercise of the powers conferred under Section 12 (1 ) of the University 
of Agricultural Sciences Act , 2009 hereby appoint the following person on the Board of Management of 
the University ofAgricultural Sciences , Raichur. 
Section Category 

Person appointed 
No . 


ernoi 


12 ( 2 )(xii ) One representative from the Indian Dr. Amrik Singh Sidhu, Director, Indian 

Council for Agricultural Research to be Institute of Horticultural Research , 
nominated by the Director General. 

Hessarghatta Lake Post, Bangalore . 
The term of office of the above member shall be until 19.05.2013. 

H .R . BHARDWAJ 

Governor and Chancellor 
P .R . 651 

V .S . JERE 

Under Secretary to Governor. 
NOTIFICATION 
No . GS 8 AUM 2009, Bangalore, Dated : 6th July , 2010 
WHEREAS , the Board of Management, University of Agricultural Sciences, Bangalore was 
constituted in terms of Section 12 ( 1) of the University of Agricultural Sciences Act, 2009 vide Notification 
No. GS 8 AUM 2009 dated 20th May , 2010 , leaving the position under Section 12 (2 )(xii) vacant for want of 
appropriate proposal from the Government. 

WHEREAS , the State Government has subsequently conveyed the nominee of the Director 
General, Indian Council for Agricultural Research , New Delhi, on the Board of Management, University of 
Agricultural Sciences, Bangalore, as per the provisions of Section 12 (2 )( xii) of the University of 
Agricultural Sciences Act, 2009. 


2871 - 800 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೫ , ೨೦೧೦ 

222 
Now , therefore, I, H .R . BHARDWAJ , Governor of Karnataka and Chancellor of the University of 
Agricultural Sciences , Bangalore , in exercise of the powers conferred under Section 12 (1) of the 
University of Agricultural Sciences Act, 2009 hereby appoint the following person on the Board of 
Management of the University of Agricultural Sciences , Bangalore. 


Section 


Category 


SI 


Person appointed 


No . 


12 (2)(xii ) One representative from the Indian 1 Dr. R .J. Rabindra, Project Director, 

Council for Agricultural Research to be Project Directorate of Biological Control, 
nominated by the Director General. 

H .A . Farm Post, Bellary Road , 

Bangalore . 
The term of office of the above member shallbe until 19 .05 .2013 . 

H .R . BHARDWAJ 

Governor and Chancellor 
P . R . 652 

V . S . JERE 

Under Secretary to Governor. 
CO -OPERATION SECRETARIAT 

NOTIFICATION 
No. CD 26 WHC 2010 , Bangalore, Dated : 2nd July 2010 
Consequent to the transfer of Sri V . Umesh , IAS , Principal Secretary to Government, Medical 
Education Department & Co -operation Department (on concurrent charge ) as Principal Secretary to 
Government of Karnataka , Public Works Department, Karnataka Government Secretariat, Bangalore , 
issued vide Government Notification No . DPAR 359 SAS 2010 , dated :11. 06 .2010 , the nomination of Sri 
V .Umesh , IAS , as Director and Chairman of Karnataka State Warehousing Corporation issued vide 
Government Notification No. CD 88 WHC 2009 , dated :24 . 12 .2009 stands Cancelled with immediate 
effect. 

In exercise of the powers conferred by Clause (b ) of Sub -section (1) of Section 20 of the 
Warehousing Corporation Act, 1962, (Central Act 58 of 1962) the Government of Karnataka hereby 
nominate Dr. Amita Prasad , IAS, who has been posted as Principal Secretary to Government, Co 
operation Department (Vide Notification dt:11.06 .2010) as Director on the Board of Directors of the 
Karnataka State Warehousing Corporation, Bangalore , in place of Sri V .Umesh , IAS, with immediate 
effect & until further order. 

In exercise of the powers conferred by Sub -section (2 ) of Section 20 of the Karnataka State 
Warehousing Corporation Act, 1962 , the Government of Karnataka is also pleased to appoint Dr.Amita 
Prasad , IAS , Principal Secretary to Government, Co -operation Department as Chairperson of Karnataka 
State Warehousing Corporation , Bangalore with immediate effect & until further Orders. 

By Order and in the name of the Governor ofKarnataka , 

NANJUNDAPPA 
P . R . 654 

Under Secretary to Government, 

Co - operation Department. 


೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೫ , ೨೦೧೦ 

ಭಾಗ - ೪ಎ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 100 ಸಿಎನ್ ಎಸ್ 2010, ಬೆಂಗಳೂರು, ದಿನಾಂಕ: 6ನೇ ಜುಲೈ , 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಂ . ಬಿ . ಬಸಣ ತಂದೆ ಪತಿ ಬಸಪ್ಪ, ಭೂಮಾಲೀಕರು , ಸೋಗಿ. 
ಗ್ರಾಮ, ಹಡಗಲಿ ತಾಲ್ಲೂಕು ಇವರನ್ನು ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹೂವಿನಹಡಗಲಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್ . ನೂಲಿ 
ಪಿ . ಆರ್ . 656 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
LAW , JUSTICE AND HUMAN RIGHTS SECRETARIAT 

NOTIFICATION -1 
No . LAW 42 LCE 2010 , Bangalore , Dated : 6th July 2010 
In exercise of the powers conferred by the proviso sub -section (1) of Section 6 read with sub 
section ( 1) of Section 10 and sub -section ( 1) of Section 13 of the Karnataka Civil Courts Act, 1964 
(Karnataka Act 21 of 1964 ), the Government of Karnataka, in consultation with the High Court of 
Karnataka hereby establishes , with effect from the date , the Presiding Officer assumes the charge of the 
post , a Court of Civil Judge (Senior Division ) at Mudhol in Bagalkot District, and fixes Mudhol as the place 
at which the said Court of Civil Judge ( Senior Division ) shall be held and also fixes the local limits of the 
jurisdiction of the said court to be the area within the local limits of the revenue taluk of Mudhol in 
Bagalkote District. 

By Order and in the name of the Governor of Karnataka , 

N . MAHALAKSHMAMMA 
Under Secretary to Government (Admn - 1), 

Law , Justice & Human Rights Department. 

NOTIFICATION -II 
No. LAW 42 LCE 2010, Bangalore , Dated : 6th July 2010 
In exercise of the powers conferred by the proviso to sub - section (1) and sub -section (3 ) of 
section 11 of the Code of Criminal Procedure, 1973 (Central Act 2 of 1974 ), the Government of 
Karnataka , in consultation with the High Court of Karnataka , hereby establishes , with effect from the date , 
the Presiding Officer assumes the charge of the post, a Court of Civil Judge (Senior Division ) and Judicial 
Magistrate First Class at Mudhol in Bagalkot District. 

By Order and in the name of the Governor of Karnataka , 

N . MAHALAKSHMAMMA 
Under Secretary to Government (Admn- 1), 
Law , Justice & Human Rights Department. 


ಭಾಗ - ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೫ , ೨೦೧೦ 

೭೭೫ 
NOTIFICATION - 111 
No. LAW 42 LCE 2010, Bangalore , Dated : 6th July 2010 
In exercise of the powers conferred by the proviso to sub - section ( 1) of Section 13 of the 
Karnataka Civil Courts Act, 1964 (Karnataka Act 21 of 1964), and in partial modification of the 
notifications issued earlier in this behalf, the Government of Karnataka , in consultation with the High Court 
of Karnataka , hereby varies with effect from the date , the Presiding Officer assumes the charge of the 
post of Civil Judge ( Senior Division ), Mudhol, the local limits of the jurisdiction of the courts of Principal 
Civil Judge (Senior Division ) and Judicial Magistrate First Class , Jamkhandi and Additional Civil Judge 
( Senior Division ), Jamkhandi, by excluding the revenue taluk of Mudhol from the jurisdiction of the said 
court. 

By Order and in the name of the Governor of Karnataka , 

N . MAHALAKSHMAMMA 
Under Secretary to Government (Admn- 1), 

Law , Justice & Human Rights Department. 

NOTIFICATION -IV 
No . LAW 42 LCE 2010 , Bangalore , Dated : 6th July 2010 
In exercise of the powers conferred by section 8 of the Karnataka Civil Courts Act, 1964 
(Karnataka Act 21 of 1964 ) the Government of Karnataka , in consultation with the High Court of 
Karnataka , hereby fixes with effect from the date , the Presiding Officer assumes the charge of the post of 
Civil Judge (Senior Division ) and Judicial Magistrate First Class, Mudhol, the number of Civil Judge 
(Senior Division ) and JudicialMagistrate First Class , Mudhol, in Bagalkot District to be ONE . 

By Order and in the name of the Governor of Karnataka , 

N . MAHALAKSHMAMMA 
P . R . 658 

Under Secretary to Government (Admn- 1), 

Law , Justice & Human Rights Department. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 22 ಆಟಿಐ 2010, ಬೆಂಗಳೂರು, ದಿನಾಂಕ: 12ನೇ ಜುಲೈ , 2010 
ಕರ್ನಾಟಕ ಸಿವಿಲ್ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977ರ ನಿಯಮ 2 (1) ( ಹೆಚ್) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಧಿಸೂಚನೆ ಸಂಖ್ಯೆ : ಸಿಆಸುಇ 45 ಎಸ್‌ಆರ್‌ಡಿ 96 ದಿನಾಂಕ: 13.05.1998 ರ 
ಮೂಲಕ ರಚಿಸಲಾದ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗದ ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿರುವ ಪ್ರಾಚಾರ್ಯರು ದರ್ಜೆ - 2 /ಸಮಾನಾಂತರ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಗಳಿಗೆ BE 
Instrumentation Technology ವಿದ್ಯಾರ್ಹತೆಯು ತತಮಾನವೆಂದು ಪರಿಗಣಿಸಲು ಆದೇಶಿಸಲಾಗಿದೆ. 

ಈ ವಿದ್ಯಾರ್ಹತೆಯನ್ನು ಸದರಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಲು ಪ್ರತ್ಯೇಕವಾಗಿ 
ಕ್ರಮಕೈಗೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎಸ್. ವಿಶ್ವೇಶ್ವರಯ್ಯ 
ಪಿ . ಆರ್. 659 

ಪೀಠಾಧಿಕಾರಿ, ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 

FINANCE SECRETARIAT 
NOTIFICATION No . FD 70 BFC 2009, Bangalore, Dated : 14th December 2009 

In exercise of the powers conferred under Section 4 ( 1) of State Financial Corporation Act, 1951, 
the Government of Karnataka hereby increase the authorised share capital of the Karnataka State 
Financial Corporation from Rs. 500 .00 crores (Rupees Five hundred crores) to Rs. 750 .00 crores (Rupees 
Seven hundred fifty crores only ), with immediate effect and until further orders . 

By Order and in the name of the Governor of Karnataka, 

C . SHAMA RAO 
P . R . 660 

Under Secretary to Government, (FR & BCC ) Finance Department. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೫ , ೨೦೧೦ 

ಭಾಗ - ೪ಎ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 41 ಎಲ್‌ಆರ್‌ಎಂ 2010 , ಬೆಂಗಳೂರು, ದಿನಾಂಕ: 25ನೇ ಜೂನ್ 2010 
ಶ್ರೀ ಸಿಗಂದೂರೇಶ್ವರಿ ಎಜುಕೇಷನಲ್ ಟ್ರಸ್ಟ್ ( ರಿ), ಸಾಗರ , ಇವರು ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕಿನ ಉಳೂರು 
ಗ್ರಾಮದ ಸ. ನಂ . 22 ರಲ್ಲಿ 3 ಎಕರೆ 37 ಗುಂಟೆ ಮತ್ತು ಸರ್ವೆ ನಂ .23/2 ರಲ್ಲಿ 4 ಎಕರೆ 14 ಗುಂಟೆ ಹೀಗೆ ಒಟ್ಟು 8 ಎಕರೆ 
11 ಗುಂಟೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ದಾನ ರೂಪದಲ್ಲಿ ಪಡೆಯಲು ನಮೂನೆ 15 - ಎ ಮತ್ತು ನಮೂನೆ 15 
ಎಎ, ಗಳಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಇವರ ಪತ್ರ ಸಂಖ್ಯೆ:ಎಲ್ ಆರ್ಎಫ್.ಸಿಆರ್‌.59 /2009 - 10 
ದಿನಾಂಕ:13.04.2010 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ 8 ಎಕರೆ 11 ಗುಂಟೆ ಜಮೀನನ್ನು ದಾನವಾಗಿ ಪಡೆಯಲು ಕರ್ನಾಟಕ ಭೂ 
ಸುಧಾರಣೆ ಅಧಿನಿಯಮ , 1961ರ ಕಲಂ 109(1ಎ) ರಡಿ ಅನುಮೋದನೆ/ ವಿನಾಯಿತಿ ನೀಡುವ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ದಾನ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು 
ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ( ಪಿ . ಟಿ . ಸಿ .ಎಲ್) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ 
ವಿಸ್ತೀರ್ಣದ ಭೂಮಿಯನ್ನು ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ 
ಕಲಂ 63, 79ಎ , 79ಬಿ ಅಥವಾ 80ರ ಅವಕಾಶಗಳಿಂದ ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109 (1) ರಡಿ 
ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109 (1ಎ) ಮತ್ತು 
ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ , ರಲ್ಲಿನ ಷರತ್ತುಗಳನ್ನು 
ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63 , 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಶ್ರೀ 
ಸಿಗಂದೂರೇಶ್ವರಿ ಎಜುಕೇಷನಲ್ ಟ್ರಸ್ಟ್ ( ರಿ), ಸಾಗರ, ಇವರು ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕಿನ ಉಳೂರು ಗ್ರಾಮದ 
ಸ. ನಂ . 22 ರಲ್ಲಿ 3 ಎಕರೆ 37 ಗುಂಟೆ ಮತ್ತು ಸರ್ವೆ ನಂ . 23/2 ರಲ್ಲಿ 4 ಎಕರೆ 14 ಗುಂಟೆ ಹೀಗೆ ಒಟ್ಟು 8 ಎಕರೆ 11 ಗುಂಟೆ 
ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ದಾನವಾಗಿ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 
ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ದಾನವಾಗಿ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ 
ಸದರಿ ಜಮೀನನ್ನು ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ 

ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 
ಪೇಯ್ಡ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ 
ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ 
ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 
ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ / ಓ. ಡಿ.ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ , 1961ರ ಕಲಂ 109 ರನ್ವಯ ವಿನಾಯಿತಿ 

ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ 
ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ 

ಕಂದಾಯ ಅಧಿನಿಯಮ , 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು 

ಪಾಲಿಸತಕ್ಕದ್ದು. 


ععع 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೫ , ೨೦೧೦ 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ 

ಯೋಜನಾ ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ 

ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ 
ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್ . ನಾರಾಯಣ ಗೌಡ 
ಪಿ . ಆರ್ . 661 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 

ಅಧಿಸೂಚನೆ 
ಸಂಖ್ಯೆ : ಕಂಇ 90 ಎಲ್‌ಆರ್‌ಎಂ 2010 , ಬೆಂಗಳೂರು, ದಿನಾಂಕ : 30ನೇ ಜೂನ್ 2010 
ಸಂಬೋದ್ ಫೌಂಡೇಷನ್, ಬೆಂಗಳೂರು, ಇವರಿಗೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕಾರನಾಳ ಗ್ರಾಮದ ಸರ್ವೆ 
ನಂ .36 /2 ರಲ್ಲಿ 1 ಎಕರೆ 20 ಗುಂಟೆ ಜಮೀನನ್ನು ಆಧ್ಯಾತ್ಮಿಕ ಮತ್ತು ಮ್ಯಾನೇಜ್‌ಮೆಂಟ್ ಉದ್ದೇಶಕ್ಕಾಗಿ ಖರೀದಿಸಲು ಕೋರಿ 
ನಮೂನೆ 15 - ಎ ಮತ್ತು ನಮೂನೆ 15 - ಎಎ , ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಇವರ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್.ಎಸ್. ಆರ್.11 /06 ದಿನಾಂಕ:20.03. 2010 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು 
ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 (i) ರಡಿ ಅನುಮೋದನೆ/ ವಿನಾಯಿತಿ ನೀಡಲು 
ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಖರೀದಿಸಲು ಖಾತೆದಾರರಿಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ ಹಾಗೂ ಸದರಿ ಜಮೀನು 
ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ. ಸಿ.ಎಲ್) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ 
ವಿಸ್ತೀರ್ಣದ ಭೂಮಿಯನ್ನು ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ 
ಕಲಂ 63 , 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109 (1) ರಡಿ 
ಅವಕಾಶ ಕಲ್ಪಿಸಿದೆ. 

- ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109 (1ಎ) ಮತ್ತು 
ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ, ರಲ್ಲಿನ ಷರತ್ತುಗಳನ್ನು 
ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ 
ಸಂಬೋದ್ ಫೌಂಡೇಷನ್, ಬೆಂಗಳೂರು, ಇವರಿಗೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕಾರನಾಳ ಗ್ರಾಮದ ಸರ್ವೆ ನಂ . 36 /2 ರಲ್ಲಿ 
1 ಎಕರೆ 20 ಗುಂಟೆ ಜಮೀನನ್ನು ಆಧ್ಯಾತ್ಮಿಕ ಮತ್ತು ಮ್ಯಾನೇಜ್‌ಮೆಂಟ್ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961ರ ಕಲಂ (i) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ 

ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2 . ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 
ಪೇಯ್ಡ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ 
ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ / ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ 
ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 
ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 


೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೫ , ೨೦೧೦ 

ಭಾಗ - ೪ಎ 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ 

ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ 
ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ 

ಕಂದಾಯ ಅಧಿನಿಯಮ , 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು 

ಪಾಲಿಸತಕ್ಕದ್ದು. 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ 

ಯೋಜನಾ ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು . 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ 
ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ 
ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ.ಎನ್ . ನಾರಾಯಣ ಗೌಡ 
ಪಿ . ಆರ್. 662 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 

ಸಂಖ್ಯೆ: ಆರ್‌ಡಿ 371 ಎಲ್‌ಜಿಬಿ 2010 , ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್ 2010 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 04.02 .2009ರ ದಿನಾಂಕದ 
ಎಲ್‌ಎನ್‌ಡಿ/ ಸಿಆರ್ / 290/ 08 - 09ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಖರಾಬು ಕಟ್ಟೆ ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ , ಖರಾಬು 
ಕಟ್ಟೆ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಖರಾಬು ಕಟ್ಟೆ ಜಮೀನು ಇರುವ ಗ್ರಾಮ 

ಕನ್ನಮಂಗಳ 
ತಾಲ್ಲೂಕು 

ಬೆಂಗಳೂರು ಪೂರ್ವ 
ಜಿಲ್ಲೆ 

ಬೆಂಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ 

ಖರಾಬು ಕಟ್ಟೆ 
ಸರ್ಕಾರಿ ಕುಂಟೆ ಸರಿ ಸುಮಾರು ವಿಸ್ತೀರ್ಣ 

0 .10 ಗುಂಟೆ ( ಸ . ನಂ . 207) 
ಮೇರೆಗಳು 

ಪೂರ್ವಕ್ಕೆ: ಸ. ನಂ . 202ರ ಜಮೀನು 
ಪಶ್ಚಿಮಕ್ಕೆ: ಸ. ನಂ .207ರ ಉಳಿಕೆ ಜಮೀನು 
ಉತ್ತರಕ್ಕೆ : ಸ. ನಂ .202 

ದಕ್ಷಿಣಕ್ಕೆ: ಸ. ನಂ .206 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಇ , ಈಶ್ವರ ನಾಯಕ್ 
ಪಿ . ಆರ್ . 663 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ . ಮಂ .) 


